ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಅತಿಥಿ ಶಿಕ್ಷಕರ ನೇಮಕಾತಿಗಿರುವ ಮಾನದಂಡ ಕುರಿತು 
ಡಾ॥ ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು :- 


1458 (1753) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಸರ್ಕಾರಿ ಪದವಿಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕ/ಉಪನ್ಯಾಸಕರಾಗಿ ನೇಮಿಸಿಕೊಳ್ಳಲು 
ಅಮುಸರಿಸುತಿರುವ ಮಾನದಂಡಗಳೇನು ; ಹಾಗೂ ಅವರಿಗೆ ನೀಡುವ ಗೌರವಧನ ಎಷ್ಟು ; 


(ಆ) ಇಂತಹ ಅತಿಥಿ ಶಿಕಕರನ್ನು ಶೈಕ್ಷಣಿಕ ವರ್ಷದ ಆರಂಭದ ದಿನದಿಂದಲೇ ನೇಮಿಸಿಕೊಳ್ಳಲು ಇರುವ 
ತೊಂದರೆ ಏನು; 


(ಇ) ಕಳೆದ 3 ವರ್ಷಗಳಿಂದ ಪ್ರೌಢಶಾಲೆಗಳಲ್ಲಿ ಸರ್ಕಾರ ನೇಮಿಸಿಕೊಂಡಿರುವ ಅತಿಥಿ ಶಿಕಕರ ಸಂಖ್ಯೆ 
ಎಷ್ಟು ? (ವರ್ಷವಾರು ವಿವರಗಳನ್ನು ನೀಡುವುದು) 


